ಕರ್ನಾಟಕ ವಿಧಾನ ಪರಿಷತ್‌ 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 826 

2. ಸದಸ್ಯರ ಹೆಸರು : ಶ್ರೀ ಕೆ.ಹರೀಶ್‌ ಕುಮಾರ್‌ 

3. ಉತ್ತರಿಸಬೇಕಾದ ದಿನಾಂಕ : 15.12.2020. 

4. ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 
ಶೇೇಷೇತಂ 


ಎ.ಪಿ.ಎಂ.ಸಿ. ಕಾಯ್ದೆ ತಿದ್ದುಪಡಿಯಿಂದ ಮಾನವ 
ಸಂಪನ್ಮೂಲ ಸೇವೆ ಒದಗಿಸುವ ಏಜೆನ್ನಿಯ ಮೂಲಕ 
ಪಡೆದಿರುವ ಭದ್ರತಾ/ಸ್ವಚ್ಛತಾ/ಡಾಟಾ ಎಂಟ್ರಿ 
ಆಪರೇಟರ್‌ಗಳನ್ನು ಸೇವೆಯಿಂದ ಕೈಬಿಟ್ಟರುವುದು 
ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


[ನಾಟಕ ಸರ್ಕಾರವು ಎ.ಪಿ.ಎಂ.ಸಿ. 
ಕಾಯ್ದೆ ತಿದ್ದುಪಡಿ ತಂದಿದ್ದು, ಹಲವು 
.ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ 
ಮೇಲೆ ಕನಿಷ್ಠ . ವೇತನದಡಿ 
ದುಡಿಯುತ್ತಿರುವ ನೌಕರರನ್ನು 
ಸೇವೆಯಿಂದ ಕೈಬಿಟ್ಟಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಕೃಷಿ ಉತ್ರ: 
'ಸಂಪನ್ನಿಕ್ಕನುಗುಣವಾಗಿ * ದತಾಣ್ಣನಕಾ ಸಿಬ್ದಂದಿ 
ಸೇವೆಯನ್ನು ಕಾರ್ಮಿಕ ಇಲಾಖೆಯು ನಿಗಧಿಪಡಿಸುವ 
ಕನಿಷ್ಠ ವೇತನ ದರಗಳನ್ನ್ವಯ ಖಾಸಗಿ ಮಾನವ 
ಸಂಪನ್ಮೂಲ ಸೇವೆ ಒದಗಿಸುವ ಏಜೆನ್ಸಿಗಳ ಮುಖಾಂತರ 
ಹೊರಗುತ್ತಿಗೆ ಆಧಾರದ ಮೇರೆಗೆ "ಪಡೆಯಲಾಗುತ್ತಿದೆ. 
ಸದರಿ ಸಿಬ್ಬಂದಿಗಳಿಗೆ ತಗಲುವ ವೇತನ, ಭತ್ಯೆ ಹಾಗೂ 
ಇತರೆ ವೆಚ್ಚಗಳನ್ನು ಸಮಿತಿಯ ನಿಧಿಯಿಂದ 
ಭರಿಸಲಾಗುತ್ತಿದೆ. 


ಕನ್ನಿಷ್ಟ ಡಿಂ 

ತಿಥವ' "ಹೆಕಿರರನ್ನು' ed 
'ಕೆಲಸದಿಂದೆ ತೆಗೆದಿರುವುದರಿಂದ 
ಇವರನ್ನೇ ನಂಬಿರುವ ಕುಟಂಬದವರು, 
| ಬೀದಿಪಾಲಾಗುತ್ತಿರುವುದರಿಂದ, ಸದರಿ; 
"| ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ 
| ನೌಕರರನ್ನು ಮುಂದುವರೆಸುವ ಕುರಿತು" 
ಸರ್ಕಾರದ "ಬಲುವೇನು? 


ದಿನಾಂಕ:16.05.2020ರಿಂದ ಜಾರಿಗೆ ಬರುವಂತೆ 
ಕರ್ನಾಟಕ ಕೃಷಿ ಉತ್ಸನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ '1966ರ 
ಕಲಂ 8 ಮತ್ತು 117ಕ್ಕೆ ತಿದ್ದುಪಡಿ ಮಾಡಿರುವುದರಿಂದ 
ಮಾರುಕಟ್ಟೆ ಸಮಿತಿಗಳ ನಿಯಂತ್ರಣವನ್ನು ಮಾರುಕಟ್ಟೆ 
ಪ್ರಾಂಗಣಕ್ಕೆ ಮಾತ್ರ ಸೀಮಿತ ಗೊಳಿಸಲಾಗಿರುತ್ತದೆ: 


ಕೇಂದ್ರ ಸರ್ಕಾರದ The Farmers Produce 
Trade and Commerce (Promotion and 
Facilitation } ACT 2020 ದಿನಾಂಕ:27.09.2020 
ರನ್ವಯ ರಾಜ್ಯದ ಎ.ಪಿ.ಎಂ.ಸಿ. ಪ್ರಾಂಗಣದ ಹೊರಗೆ 
ಟ್ರೇಡ್‌ ಏರಿಯಾದಲ್ಲಿ ರಾಜ್ಯ ಎ.ಪಿ.ಎಂ.ಸಿ. ಕಾಯ್ದೆಯ 
ನಿಯಂತ್ರಣಕ್ಕೆ ಒಳಪಡುವುದಿಲ್ಲ. 

ಸರ್ಕಾರದ ಆದೇಶ ಸಂ:ಸಇ/06/ ಎಂಆರ್‌ಇ/ 
2020/ಇ.ಆ ಬೆಂಗಳೂರು, ದಿನಾಂಕ:21.07.2020ರಲ್ಲಿ 


ಶೇ.15 ರಿಂದ ಶೇ.ಣ್ಳೆ ನಂತರ ದಿಪಾಂಕ:04.08.2020ರ 


ಕರ್ನಾಟಕ'ಕೃಷಿ ಉತ್ಪನ್ನ "ಮಾರುಕಟ್ಟೆ ವೈವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ: 
ಕಲಂ 65(2)ರ ಮೇರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗಳು" ಆಕರಿಸುವ ಮಾರುಕಟ್ಟೆ ಶುಲ್ಕವನ್ನು 
ಮಾರ್ಪಡಿಸಿ ಎಲ್ಲಾ. ಅಧಿಸೂಚಿತ ಕೃಷಿ ಉತ್ಪನ್ನಗಳಿಗೆ | 
ಆದೇಶದಲ್ಲಿ ಶೇ.0.35 ರಂತೆ ಮಾರುಕಟ್ಟೆ ಶುಲ್ಕ ಆಕರಣೆ | 
ಮಾಡಲು ಆದೇಶಿಸಲಾಗಿರುತ್ತದೆ. 


ತೇ.0.35ರಂತೆ ವಸೂಲಾಗುವ ಮಾರುಕಟ್ಟೆ | 


[ಶುಲ್ಕದಲ್ಲಿ ಕೃಷಿ ಮಾರಾಟ--ಮಂಡಳಿಗ ಶೇ: 


ಆವರ್ತನಿಧಿಗೆ ಶೇ.015, ರೆಮ್ಸ್‌ ಸಂಸ್ಥೆಗೆ ವಹಿವಾಟು 
ಶುಲ್ಕ ಶೇ.0.02 ಹಾಗೂ ಪ್ರಾಂಗಣದಲ್ಲಿ ಮೂಲಭೂತ 
ಸೌಕರ್ಯ, ನಿರ್ವಹಣೆ ಮತ್ತು ಸಮಿತಿ ಆಡಳಿತ 
ವೆಚ್ಚಗಳಿಗೆ ಶೇ.0.14 ರಂತೆ ನಿಗಧಿಪಡಿಸಲಾಗಿರುತ್ತದೆ. | 
ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಪ್ರಾಂಗಣದ ನಿರ್ವಹಣೆ, 
ಸ್ವಚ್ಛತೆಯನ್ನು ಶೇ.0.14ರಂತೆ ವಸೂಲಾಗುವ ಮಾರುಕಟ್ಟೆ 
ಶುಲ್ಕದ ಮಿತಿಯೊಳಗೆ ನಿರ್ವಹಿಸಬೇಕಿದೆ. 


ಈ ಹಿನ್ನೆಲೆಯಲ್ಲಿ ಸಮಿತಿಗಳಿಗೆ ಬರುವ ಆದಾಯ 
ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಭದ್ರತಾ/ಸ್ಪಚ್ಛತಾ 
ಸಿಬ್ಬಂದಿ ಸೇವೆಗಳನ್ನು ಪಡೆಯಲಾಗುತ್ತಿರುತ್ತದೆ. 


ಸೆಂಖ್ಯೆಸಿಒ 626 ಎಂಆರ್‌ 2020 


ಮನ್‌: ನೆ IW 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


